ಬ 


. ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 128 

ಸದಸ್ಯರ ಹೆಸರು '. ಶ್ರೀ ಕೆಟಿ. ಶ್ರೀಕಂಠೇಗೌಡ (ಪದವಿಧರ ಕ್ಷೇತ್ರ 

ಉತ್ತರಿಸುವ ದಿನಾಂಕ 13-09-2021 i 

ಉತ್ತರಿಸುವ ಸಚಿವರು ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ಸಮ 
ಸಂಖ್ಯೆ ಪಕ್ನೆ ಉತ್ತರ 
ಅ) ಪದವಿ ಪೂರ್ವ ಕಾಲೇಜುಗಳ ಪದವಿ ಹೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ | 


ಉಪನ್ಯಾಸಕರು. ಪ್ರಾಂಶುಪಾಲರು 
ಹಾಗೂ ಪೌಢಾಶಾಲಾ ಶಿಕ್ಷಕರು 
ಮತ್ತು ಮುಖ್ಯ ಶಿಕ್ಷಕರ ಪೇತನ 
ತಾರತಮೃದ "ಬಗ್ಗ "ಕುಮಾರ್‌ 
ನಾಯಕ್‌ “ಸಮಿತಿಯನ್ನು 
ಯಾವಾಗ ರಚಿಸಲಾಯಿತು; 


ಸರ್ಕಾರದ ಆದೇಶ ಸಂಖ್ಯೆ:ಇಡಿ 126 ಡಿಜಿಡಬ್ಬ್ಯೂ 
201: ದಿನಾಂಕ:11-04-2011ರಲ ಸಮಿತಿಯನ್ನು 
ರಚಿಸಲಾಗಿತ್ತು. 


- ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ 


ಪ್ರೌಢಶಾಲಾ ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರ ವೇತನ 
ತಾರತಮ್ಯದ ಬಗ್ಗೆ ಕುಮಾರ್‌ ನಾಯಕ್‌ ನೇತೃತ್ವದಲ್ಲಿ 


ಸಮಿತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ:ಇಡಿ 126 
ಡಿಜಿಡಬ್ಬೂ ¥ 2011 ದಿನಾಂಕ:25-03-20!ರಲ್ಲಿ 
ರಚಿಸಲಾಗಿದೆ. 

ಆ) ಸದರಿ ಸಮಿತಿಯು ಯಾವಾಗ | ಪದವಿ`'ಪೊರ್ಷ೯ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ 

ವರದಿಯನ್ನು ಸರ್ಕಾರಕ್ಕೆ ವರದಿಯನ್ನು ದಿನಾಂಕ:08-07-2011ರಲ್ಲಿ ಹಾಗೂ ಪೌಢ 

ಸಲ್ಲಿಸಿದೆ; ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ದಿನಾಂಕ:11-08- 

2011ರಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. 

ಇ) ಈ ವರದಿಯ ಜಾರಿ ಕುರಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ 


ಸರ್ಕಾರದ ಸ್ಪಷ್ಟ ನಿಲುವೇನು; 
(ಮಾಹಿತಿಯನ್ನು ನೀಡುವುದು) 


ಶ್ರೀ ಕುಮಾರ್‌ ನಾಯಕ್‌, ಅಂದಿನ ಸರ್ಕಾರದ 
ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆ 
ಇವರ ವರದಿಯಲ್ಲಿನ ಪ್ರಮುಖ ಶಿಫಾರಸ್ಸುಗಳು ಈ 
ಕೆಳಕಂಡಂತಿದೆ: 


ಉಪನ್ಯಾಸಕರ ER 
ರೂ.11400-21600 ಬದಲಾಗಿ, 
ರೂ.12650-23250 ಕ್ಸ ಪರಿಷ್ಠರಿಸುವುದು. 

| ಪಾಚಾರ್ಯರಿಗೆ`"ರೊೂ.400-26250 ವೇತನ 


ಪೇತನ 


2 


7ನ ಸನ ಾರ್ಜಕ] 
ಬೋಧನಾ ಕಾರ್ಯದಲ್ಲಿ ಆಸಕ್ತಿಯಿಂದ 
| ತೊಡಗಿಸಿಕೊಳ್ಳಲು ಪೂರಕವಾಗಿ ರೂ.500/- | ; 
ಗಳ ವಿಶೇಷ ಭತ್ಯೆಯನ್ನು ವಿಸ್ತರಿಸಲು ಹಾಗೂ. 
ಪ್ರಾಚಾರ್ಯರ ಒಟ್ಟು ವೃಂದ ಬಲದ ಶೇಕಡ 
25ರಷ್ಟು ಪ್ರಾಚಾರ್ಯರಿಗೆ ಸರಿ ಹೊಂದುವ 
ಆಯ್ಕೆ ಶ್ರೇಣಿ ವೇತನ ಸೌಲಭ್ಯವನ್ನು 
ಮಂಜೂರು ಮಾಡುವುದು. 


3. | MPhil ಪಡೆದ. ಉಪನ್ಯಾಸಕರಿಗೆ ಒಂದು 
ಹೆಚ್ಚುವರಿ ವಾರ್ಷಿಕ ವೇತನ ಬಡ್ತಿ ಹಾಗೂ 


Ph.D ಪಡೆದ ಉಪನ್ಯಾಸಕರಿಗೆ ಎರಡು 
ಹೆಚ್ಚುವರಿ ವಾರ್ಷಿಕ ವೇತನ ಬಡ್ತಿ ಮಂಜೂರು 
ಮಾಡಲು ಶಿಫಾರಸ್ಸು ಮಾಡಿದೆ. 
ಪದವಿ `ಪಾರ್ಷ ಕ್ಷಣ ಇಲಾಖೆಯಲ್ಲಿ 
"| ಕಾರ್ಯನಿರ್ವಹಿಸುತ್ತಿರುವ ಹಾಗೂ ೫ 
ವರ್ಷಗಳ ಸೇವೆ. ಪೂರೈಸಿರುವ ಮತ್ತು ತಮ್ಮ 
ಬೋಧನಾ ವಿಷಯದಲ್ಲಿ ಶೇಕಡ 55ರಷ್ಟು 
ಅಂಕ ಗಳಿಸಿ ಎನ್‌ಇಟಿ/ಎಸ್‌ಎಲ್‌ಇಟಿ 
ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದ ಉಪನ್ಯಾಸಕರಿಗೆ 
ಪದವಿ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ 
ಬಡ್ತಿ ನೀಡಲು ಉನ್ನತ ಶಿಕ್ಷಣ ಇಲಾಖೆಯ 
ಕಾಲೇಜು ಶಿಕ್ಷಣ ಇಲಾಖೆಯ .ವೃಂದ ಮತ್ತು 
ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ 
ತರುವುದು ಸೂಕ್ತವಾಗಿಡೆ ಎಂದು ಶಿಫಾರಸ್ಸು 
ಮಾಡಿದೆ. - 
5ಸರ್ಕಾಕ'ಪ್ರಥಮ' ದರ್ಜೆ '` ಕಾಲೇಜುಗಳಲ್ಲಿ 
ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವಾ 
ಸಕ್ರಮಗೊಂಡ ಉಪನ್ಯಾಸಕರ ಹಿಂದಿನ 
ಸೇವೆಯನ್ನು ಸಕ್ರಮಗೊಳಿಸುವುದು. 

6 ಗುತ್ತಿಗೆ ಆಧಾರದಲ್ಲಿ ನೇಮಕವಾಗಿ ಸೇವಾ 
ಸಕ್ರಮಗೊಂಡ ಉಪನ್ಯಾಸಕರ ಕುರಿತಂತೆ 
ಹೊರಡಿಸಿರುವ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 12 ಎಸ್‌ಆರ್‌ 1997 
ದಿನಾಂಕ:08-10-1999ರಲ್ಲಿ ಗುತ್ತಿಗೆ ಶಿಕ್ಷಕರು / 
ಉಪನ್ಯಾಸಕರುಗಳ ಸಕ್ರಮಾತಿ ನಿಯಮಗಳು 
1990. ರ ನಿಯಮ 4 (ಕ್ಕೆ ತಿದ್ದುಪಡಿಯ 
= ಮರು ಪರಿಶೀಲನೆ: 


I 


ಶ್ರೀ ಕುಮಾರ್‌ ನಾಯಕ್‌, ಅಂದಿನ ಸರ್ಕಾರದ 
ಕಾರ್ಯದರ್ಶಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 


3 


ಇವರ ಸಮತಿಯ '`ಶಫಾರಸ್ಸುಗಳಿಗ ಸಂಬಂಧಿಸದಂತೆ ಈ 
ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗಿದೆ- 
ಸಂಖ್ಯೆ 
|  |ಜೂನ್‌ 2016ರಂದು ಕಾರ್ಯ 
ನಿರ್ವಹಿಸುತ್ತಿರುವ ಪದವಿ ಪೂರ್ವ 
ಕಾಲೇಜಿನ ಪ್ರಾಂಶುಪಾಲರು 
1ಉಪನ್ಯಾಸಕರುಗಳಿಗೆ ಒಂದು ಹೆಚ್ಚುವರಿ 
ವೇತನ ಬಡ್ತಿಯನ್ನು ಮಂಜೂರು 
ಮಾಡಲಾಗಿದೆ. 


ಕೈಗೊಂಡಿರುವಕ್ರಮ 


PX ಎ ಸರ್ಕಾರದ ಆದೇಶ`ಸಂಖ್ಯೆೇ ಇಡಿ 37 
ಡಿಜಿಡಿ 2012 ದಿನಾಂಕ:5-9-2014ರಂತೆ 
ನಿಯೋಜನೆ " ಭತ್ಯೆಯನ್ನು ರೂ.300/- 
ಗಳಿಂದ ರೂ750/-ಕ್ಕೆ ಹೆಚ್ಚಿಸಿ 
ಆದೇಶಿಸಿರುತ್ತದೆ. 


2. ಸರ್ಕಾರದ ಆದೇಶ ಸಂಖ್ಯೆಃ ಇಡಿ 87 
ಡಿಜಿಡಿ 2016 ದಿನಾಂಕ: 15-04- 
2016ರಂತೆ ಈ ಕೆಳಕಂಡ ಸೌಲಭ್ಯಗಳನ್ನು 


ನೀಡಲಾಗಿರುತ್ತದೆ. 
° ಪ್ರಸ್ತುತ ರೂ.500/-ಗಳ ವಿಶೇಷ 
ಭತ್ಯೆಯನ್ನು ಪಡೆಯುತ್ತಿರುವ 


ಉಪನ್ಯಾಸಕರುಗಳಿಗೆ ಸದರಿ ವಿಶೇಷ 
ಭತ್ಯೆಯನ್ನು ಮುಂದುವರೆಸಲಾಗಿದೆ. 


€ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ 


ಪ್ರಾಂಶುಪಾಲರಿಗೆ ಮಾಸಿಕ 
ರೂ.1000/-ಗಳ ವಿಶೇಷ ಭತ್ಯೆಯನ್ನು 
ಮಂಜೂರು ಮಾಡಲಾಗಿದ್ದು _ 


ದಿನಾಂಕ:01.06.2016 ರಿಂದ ಅಂದರೆ, 
2016ರ ಜೂನ್‌ ತಿಂಗಳ ವೇತನದಿಂದ 
ಜಾರಿಗೆ ಬಂದಿರುತ್ತದೆ. 


* ತಮ್ಮ ವೇತನ ಶ್ರೇಣಿಯ ಅಂತಿಮ 


ಹಂತವನ್ನು ತಲುಪಿರುವ 
ಪ್ರಾಂಶುಪಾಲರು/ಉಪನ್ಯಾಸಕರುಗಳು 
"ಮೇಲಿನಂತೆ ಮಂಜೂರು 


ಮಾಡಲಾಗಿರುವ ಒಂದು ಹೆಚ್ಚುವರಿ 
ವೇತನ ಬಡ್ಡಿ ಸೌಲಭ್ಯವನ್ನು 
ಪಡೆಯಲು ಅರ್ಹರಾಗಿರುತ್ತಾರೆ. 


* ಮೇಲಿನ ಸೌಲಭ್ಯಗಳನ್ನು ಪದವಿ 


ಪೂರ್ವ ಶಿಕ್ಷಣ ಕಾಲೇಜುಗ 


ಅನುದಾನಕ್ಕೆ ಒಳಪಟ್ಟಿರುವ 
ಪ್ರಾಲಶುಪಾಲರು " ಮತ್ತು ; 
ಉಪನ್ಯಾಸಕರುಗಳಿಗೂ ಸಹ 
ವಿಸ್ತರಿಸಲಾಗಿದೆ. ; 


3 |PhD es MPhil ಪಡೆದ 
ಉಪನ್ಯಾಸಕರಿಗೆ ಹೆಚ್ಚುವರಿ ವಾರ್ಷಿಕ 
ವೇತನ ಬಡ್ತಿ ನೀಡುವ ಬಗ್ಗೆ ಆರ್ಥಿಕ 
'| ಇಲಾಖೆಯ ಸಹಮತಿ ಕೋರಲಾಗಿ, 
ಆರ್ಥಿಕ" ಇಲಾಖೆಯು ಸದರಿ ಪಸ್ತಾವನೆಗೆ 
ಸಹಮತಿ ನೀಡಿರುವುದಿಲ್ಲ. 

4 |NETSLET ಪರೀಕ್ಷೆ ತೇರ್ಗಡೆ 
ಹೊಂದಿದ -: ಪದವಿ ಪೂರ್ವ 
ಉಪನ್ಯಾಸಕರುಗಳನ್ನು ಪದವಿ ಕಾಲೇಜಿಗೆ 
| ಬಡ್ತಿ ನೀಡುವ ಶಿಫಾರಸ್ಸನ್ನು ಉನ್ನತ ಶಿಕ್ಷಣ 
ಇಲಾಖೆಯು ಒಪ್ಪಿರುವುದಿಲ್ಲ. 


5 ಸರ್ಕಾರಿ `ಪಥಮ 'ದರ್ಜೆ'' ಕಾಲೇಜುಗಳಲ್ಲಿ 
ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಸೇವಾ 
ಸಕ್ರಮಗೊಂಡ ಉಪನ್ಯಾಸಕರ ಹಿಂದಿನ 
ಸೇವೆಯನ್ನು ಸಕ್ರಮಗೊಳಿಸುವ ಪ್ರಸ್ತಾವನೆಗೆ 
ಆರ್ಥಿಕ , ಇಲಾಖೆಯು ಸಹಮತಿ 
ನೀಡಿರುವುದಿಲ್ಲ. 


6. 1ಗುತ್ತಿಗೆ ಆಧಾರದ ಮೇಲೆ "ನೇಮಕವಾಗಿ 
ಸೇವಾ ಸಕ್ರಮಗೊಂಡ ಉಪನ್ಯಾಸಕರ" 
ಕುರಿತಂತೆ ಹೊರಡಿಸಿರುವ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 12 
ಎಸ್‌ಆರ್‌ಇ 1997 ದಿನಾಂಕ:08-10-1999 
ರಲ್ಲಿ ಗುತ್ತಿಗೆ ಶಿಕ್ಷಕರು/ಉಪನ್ಯಾಸಕರುಗಳ |. 
ಸಕ್ರಮಾತಿ ನಿಯಮಗಳು 1990ರ ನಿಯಮ 
4()ಕ್ಕೆ ತಿದ್ದುಪಡಿಯ ಮರು ಪರಿಶೀಲನೆ 
ಬಗ್ಗೆ ಶ್ರೀ ಶ್ರೀಕಂಠೇಗೌಡ, ಮಾನ್ಯ ವಿಧಾನ 
ಪರಿಷತ್ತಿನ ಸದಸ್ಯರು ಇವರ ನೇತೃತ್ವದ 
ಸಮಿತಿಯನ್ನುರಚಿಸಲಾಗಿದ್ದು, ಸಮಿತಿಯು 
ವರದಿ ಸಲ್ಲಿಸಿದ ನಂತರ ಪ್ರಸ್ತಾವನೆಯನ್ನು 
ಪರಿಶೀಲಿಸಲಾಗುವುದು. 


ಪ್ರೌಢ ಶಿಕ್ಷಣ ಅಲಾಖೆಗೆ ಸಂಬಂಧಿಸಿದಂತೆ 
೪ ವೇತನ ತಾರತಮ್ಯಕ್ಕೆ ಸಂಬಂಧಿಸಿದಂತೆ ಪೌಢ 
ಶಾಲಾ ಸಹಶಿಕ್ಷಕರ ವೇತನವನ್ನು ಕೆಳಗಿನಂತೆ 


{WW 


ಸಹ ಶಿಕ್ಷಕರ ವೇತನ 


ನಿಗದಿಪಡಿಸಲು ಸಮಿತಿಯು ಶಿಫಾರಸ್ಸು 
ಮಾಡಿದೆ. 
ಶ್ರೇಣಿ 


(ನೇಮಕಾತಿಯಾದಾಗ) 9500-17250 


Y ಕಾಲಮಿತಿ ಬಡ್ತಿ ಪಡೆದ ಸಹ ಶಿಕ್ಷಕರ ವೇತನ 
ಶ್ರೇಣಿ 10000-18150 


'Y ಸ್ವಯಂಟಾಲಿತ ಬಡ್ತಿ ಪಡೆದ ಸಹ ಶಿಕ್ಷಕರ 


ವೇತನ ಶ್ರೇಣಿ 10800-20025 
೪ ಸಹ ಶಿಕ್ಷಕರು ಗ್ರೇಡ್‌-। ವೇತನ ಶ್ರೇಣಿ (20 
ವರ್ಷ ಸೇವೆ ಪೂರ್ಣಗೊಳಿಸಿದ ಸಹ 
- ಶಿಕ್ಷಕರು) 11400-21600 
ಈ ಶಿಫಾರಸ್ಸಿನ ವರದಿಯನ್ನು ಆಧರಿಸಿ, ಸರ್ಕಾರ, |. 
ಆದೇಶ ಸಂಖ್ಯೆ: ಇಡಿ 78 ಎಸ್‌.ಎಲ್‌.ಬಿ 2016 
ದಿನಾಂಕ:15.04.2016ರಲ್ಲಿ ದಿನಾಂಕ:01.08.2008 


ರ ಪೂರ್ವದಲ್ಲಿ ಸರ್ಕಾರಿ! ಅನುದಾನಿತ ಪೌಢ 


ಶಾಲೆಯಲ್ಲಿ  ನೇಮಕಾತಿಗೊಂಡು ಕಾರ್ಯ 
ನಿರ್ವಹಿಸುತ್ತಿರುವ ಶಿಕ್ಷಕರುಗಳಿಗೆ 
ನೀಡಲಾಗುತ್ತಿರುವ ರೂ.400/- ಗಳ ವಿಶೇಷ 


ಭತ್ಯೆಯನ್ನು ಮುಂದುವರಿಸಿದೆ, ಹಾಗೂ ಒಂದು 


ಹೆಚ್ಚುವರಿ ವೇತನ . ಬಡ್ಡಿಯನ್ನು ದಿನಾಂಕ: 
01.06.2016: ರಿಂದ ಮಂಜೂರು ಮಾಡಿ 
ಜಾರಿಗೊಳಿಸಿದೆ." 


ದಿನಾಂಕ: 01.08.2008 ರ ನಂತರ 
ನೇಮಕಗೊಂಡ ಪೌಢ ಶಾಲಾ ಸಹ 
ಶಿಕ್ಷಕರುಗಳಿಗೂ ಒಂದು ಹೆಚ್ಚುವರಿ ವೇತನ 
ಬಡ್ತಿಯನ್ನು ದಿನಾ೦ಕ:01.06.2016 ರಿಂದ 
ಮಂಜೂರು ಮಾಡಿ ಜಾರಿಗೊಳಿಸಿದೆ. 


| 


ಈ) 


ಈ ವರದಿಯನ್ನು ಸರ್ಕಾರ 
ಯಾವಾಗ ಜಾರಿ ಮಾಡುವುದು? 
(ಮಾಹಿತಿಯನ್ನು ನೀಡುವುದು) 


ಪದನಿ' ಪೂರ್ವ ಶಿಕ್ಷಣ ಇಲಾಚೆಗೆ ಸಂಬಂಧಿಸಿದಂತೆ 


NET! 


"ಇ' ಪ್ರಶ್ನೆಗೆ ನೀಡಿರುವ ಉತ್ತರದಲ್ಲಿ ತಿಳಿಸಿರುವಂತೆ 


ಒಟ್ಟು ಆರು ಶಿಫಾರಸ್ಸುಗಳ ಪೈಕಿ ಎರಡು ಶಿಫಾರಸ್ಸುಗಳನ್ನು 
ಜಾರಿಗೊಳಿಸಲಾಗಿದೆ. 


SLET ಪರೀಕ್ಷೆ ತೇರ್ಗಡೆ ಹೊಂದಿದ ಪದವಿ 


ಪೂರ್ವ ಉಪನ್ಯಾಸಕರುಗಳನ್ನು ಪದವಿ ಕಾಲೇಜಿಗೆ ಬಡ್ತಿ 
ನೀಡುವ ಶಿಫಾರಸ್ಸನ್ನು ಉನ್ನತ ಶಿಕ್ಷಣ ಇಲಾಖೆಯು 
ಒಪ್ಪದಿರುವುದರಿಂದ ಜಾರಿಗೆ ತರಲು ಸಾಧ್ಯವಿಲ್ಲ. 


ಮುಂದುವರೆದು, PhD ಅಥವಾ ಖರೌhil 
ಪಡೆದ: ಉಪನ್ಯಾಸಕರಿಗೆ ಹೆಚ್ಚುವರಿ ವಾರ್ಷಿಕ ವೇತನ ಬಡ್ತಿ 


| ನೀಡುವ ಬಗ್ಗೆ ಆರ್ಥಿಕ ಇಲಾಖೆಯ ಸಹಮತಿ | 


ಕೋರಲಾಗಿ, ಆರ್ಥಿಕ ಇಲಾಖೆಯು ಸದರಿ ಪ್ರಸ್ತಾವನೆಗೆ 
ಸಹಮತಿ ನೀಡಿರುವುದಿಲ್ಲ. ಆದ್ದರಿಂದ ಈ ಶಿಫಾರಸ್ಸನ್ನು 
ಜಾರಿಗೆ ತರಲು ಸಾಧ್ಯವಿಲ್ಲ. 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ 
ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪದವಿ ಪೂರ್ವ 
ಕಾಲೇಜುಗಳಲ್ಲಿ ಸೇವಾ ಸಕ್ತಮಗೊಂಡ . ಉಪನ್ಯಾಸಕರ 


ಹಿಂದಿನ ಸೇವೆಯನ್ನು ಸಕ್ರಮಗೊಳಿಸುವ ಪ್ರಸ್ತಾವನೆಗೆ 


ಆರ್ಥಿಕ ಇಲಾಖೆಯು ಸಹಮತಿ ನೀಡಿರುವುದಿಲ್ಲ. 

ಆದ್ದರಿಂದ ಈ ಶಿಫಾರಸ್ಸನ್ನು ಜಾರಿಗೆ ತರಲು ಸಾಧ್ಯವಿಲ್ಲ. 
ಉಳಿದ ' ಒಂದು ಶಿಫಾರಸ್ಸನ್ನು ಜಾರಿಗೊಳಿಸುವ 

ಬಗ್ಗೆ ವ್ಯವಹರಣೆ ನಡೆಸಲಾಗುತ್ತಿದೆ. ಸಂಬಂಧಪಟ್ಟ 


| ಇಲಾಖೆಗಳ ಸಹಮತಿ ದೊರಕಿದ ಕೂಡಲೇ 


ಜಾರಿಗೊಳಿಸಲಾಗುವುದು. 


ಪ್ರೌಢ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ 
ಮೇಲ್ಕಂಡ ಅಂಶಗಳಂತೆ ಪ್ರಸ್ತಾಪಿತ ಸಮಿತಿಯ 
ಶಿಫಾರಸಿನಂತೆ ಸರ್ಕಾರಿ/ಅನುದಾನಿತ ಪ್ರೌಢಶಾಲಾ 
ಶಿಕ್ಷಕರುಗಳಿಗೆ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು 

ಮಂಜೂರು ಮಾಡಿ ಆದೇಶ ಜಾರಿಗೊಳಿಸಲಾಗಿದೆ. 


— dl 


ಸಂಖ್ಯೆ: ಅಪಿ 127 ಡಿಜಿಡಬ್ಬ್ಯೂ 2021 


ಪ್ರಾಥಮಿಕ ಮತ್ತು 


£4 


ಗಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. . 


